ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಕೊರೋನಾ - 19 ಅವಧಿಯಲ್ಲಿ ಸೀಲ್‌ಡೌನ್‌ ಮಾಡಿದಾಗ ನಡೆದ ಅವ್ಯವಹಾರದ ಬಗ್ಗೆ 
ಶ್ರೀ ಘೋಟ್ಟೆಕರ ಶ್ರೀಕಾಂತ ಲಕ್ಷ್ಮಣ(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) - 


137 (147) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಕಾರವಾರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ವ್ಯಕ್ತಿಯ ಮನೆಯ ಸುತ್ತ ಕಳೆದ 6 ತಿಂಗಳಿಂದ ಸೀಲ್‌ಡೌನ್‌ ಪದ್ಧತಿ 
ಜಾರಿಯಲ್ಲಿರುವಾಗ ಸದರಿ ವಿಷಯದಲ್ಲಿ ಬಹಳಷ್ಟು ಅವ್ಯವಹಾರ ಆಗಿರುವುದಾಗಿ ಸಾರ್ವಜನಿಕರಿಂದ ತಿಳಿದು ಬಂದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು) 


(ಆ) ಸದರಿ ಸೀಲ್‌ ಡೌನ್‌ ಮಾಡಬೇಕಾದಾಗ ಇರುವ ಮಾನದಂಡವೇನು; (ಸವಿಸ್ತಾರ ವರದಿ ನೀಡುವುದು) 


(ಇ) ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿಂದ ಎಷ್ಟು ಸೋಂಕಿತ ವ್ಯಕ್ತಿಯ ಮನೆಯ ಸುತ್ತ ಸೀಲ್‌ಡೌನ್‌ ಮಾಡಿರುತ್ತಾರೆ; ಇದಕ್ಕೆ ಯಾವ 
ಯಾವ ಸಾಮಗ್ರಿ ಬಳಸಿರುತ್ತಾರೆ; ಎಷ್ಟು ದಿನ ಬಳಸಿರುತ್ತಾರೆ; ಇದಕ್ಕೆ ತಗುಲಿರುವ ವೆಚ್ಚ ಮತ್ತು ಬಿಡುಗಡೆ ಮಾಡಿದ ಅಧಿಕಾರಿಗಳು 
ಯಾರು? (ತಾಲ್ಲೂಕುವಾರು / ಜಿಲ್ಲಾವಾರು ಸವಿಸ್ತಾರ ಮಾಹಿತಿ ನೀಡುವುದು) 


